ಕರ್ನಾಟಕ ವಿಭಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 557 


ಸದಸ್ಯರ ಹೆಸರು : ಶ್ರೀ ಅರವಿಂದ ಕುಮಾರ್‌ ಅರಳಿ 
ಉತ್ತರಿಸುವ ಸಚಿವರು : ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸುವ ದಿನಾಂಕ : 05.02.2021 

ಕಸ] ಪ್‌ r ತ್ತರ 

ಅ) [ಎನ್‌.ಇಸೆ.ಆರ್‌.ಟಿಸಿ ಚಾಲಕ- 2019-20ನೇ ಸಾಲಿನಲ್ಲಿ ಈ.ಕ.ರ.ಸಾ.ಸಂಸ್ಥೆಯ 


ನಿರ್ವಾಹಕರುಗಳಿಗೆ ವಸತಿ ಗೃಹ ಚಾಲಕ, ನಿರ್ವಾಹಕ ಸಿಬ್ಬಂದಿಗಳಿಗೆ ವಸತಿ ಗೃಹಗಳನ್ನು 
- ನಿರ್ಮಿಸಲು ಮಂಜೂರಾಗಿದ್ದ ಈ ಕೆಳಕಂಡ 
[A] 
(Quarters) ನಿರ್ಮಾಣ ಮಾಡುವ ಕಾಮಗಾರಿಗಳು ಪ್ರಗತಿಯಲ್ಲಿವೆ: 
ಯೋಜನೆಯು ಸರ್ಕಾರದ 


ಮುಂದಿದೆಯೇ; ಇದ್ದಲ್ಲಿ. ಯಾವಾಗ| ।. ಬೀದರ್‌ ಜಿಲ್ಲೆಯ ಔರಾದ್‌ನಲ್ಲಿ (14 ಸಂಖ್ಯೆಯ) 

ಪ್ರಾರಂಭಿಸಲಾಗುವುದು? (ವಿವರ| , ವಸತಿ ಗೃಹ ನಿರ್ಮಿಸುವುದು. 

ನೀಡುವುದು) : 2. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ 
(12 ಸಂಖ್ಯೆಯ) ವಸತಿ ಗೃಹ ನಿರ್ಮಿಸುವುದು. 

3 ವಿಜಯಪುರದಲ್ಲಿ (39 ಸಂಖ್ಯೆಯ) ವಸತಿ ಗೃಹ 
ನಿರ್ಮಿಸುವುದು. 

4. ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ 
(14 ಸಂಖ್ಯೆಯ) ವಸತಿ ಗೃಹ ನಿರ್ಮಿಸುವುದು. 

5. ವಿಜಯಪುರ ಜಿಲ್ಲೆಯ  ತಾಳಿಕೋಟೆಯಲ್ಲಿ 
(14 ಸಂಖ್ಯೆಯ) ವಸತಿ ಗೃಹ ನಿರ್ಮಿಸುವುದು. 

6. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾದಲ್ಲಿ 
(14 ಸಂಖ್ಯೆಯ) ವಸತಿ ಗೃಹ ನಿರ್ಮಿಸುವುದು. 


7. ರಾಯಚೂರು ಜಿಲ್ಲೆಯ ಲಿಂಗಸುಗೂರು 
(14 ಸಂಖ್ಯೆಯ) ವಸತಿ ಗೃಹ ನಿರ್ಮಿಸುವುದು. 


ಸಂಖ್ಯೆ: ಟಿಡಿ 5 ಟಿಸಿಕ್ಕೂ 2021 Ls | 
ps 


(ಲಕ್ಷ Ki) ಸಂಗಪ್ಪ ಸವದಿ) 
ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


